ಕರ್ನಾಟಕ ವಿಧಾನ ಪರಿಷತ್ತು 


ಪಕ್ಕ ಗುರುತ್ಲಾದ ಪ್‌ ಸಂಖ್ಯ 753 
ಮಾನ್ಯ ಸೆದಸ್ಕರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಛೆಯ್ಯ 
| (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 17.12.2018 | 
ಉತ್ತೆರಿಸುವ'ಸಚಿವರು ಮಾನ್ಯೆ ಹಿಂದುಳಿದೆ`ವರ್ಗಗಳೆ ಕಲ್ಯಾಣ ಸಚಿವರು 
ತ್ರ ಪೆ ತರ 
ಸಂ ಸು ಉತ್ತ 
ಅ) | ಕೊಡಗು``ಜಿಲ್ಲೆಯೆಲ್ಲಿ` ಸಂಭವಿಸಿದ `` ಪ್ರವಾಹ ಕೊಡಗು ಹಕ್ಷಯಕ್ಲ್‌' ಸಂಭನಿಸಿದ ಪ್ರಕೃತಿ 


ಮತ್ತು .ಭೂಕುಸಿತದ ಹಿನ್ನಲೆಯಲ್ಲಿ ಹಿಂದುಳಿದ | ವಿಕೋಪದಿಂದಾಗಿ ವಿರಾಜಪೇಟೆ, ಮಡಿಕೇರಿ 
ವರ್ಗಗಳ ಕಲ್ಯಾಣಕ್ಕಾಗಿ ಇಲಾಖೆಯಿಂದ ವಿಶೇಷ | ಹಾಗೂ ಸೋಮವಾರಪೇಟೆ ತಾಲ್ಲೂಕಿನ 
ಅನುದಾನ ಒದಗಿಸಿ ಅಭಿವೃದ್ಧಿ ಕಾಮಗಾರಿ | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 


ಗಳನ್ನು ಕೈಗೊಳ್ಳಲಾಗಿದೆಯೇ; | ವಿದ್ಯಾರ್ಥಿ ನಿಲಯಗಳ ಕಟ್ಟಡಗಳಿಗೆ ಹಾನಿ 

? ಯಾಗಿದ್ದು ಸದರಿ ನಿಲಯಗಳ ಕಟ್ಟಡಗಳಿಗೆ 
ದುರಸ್ಥಿ ಕಾರ್ಯ ಕೈಗೊಳ್ಳಲು ಅಂದಾಜು 
ಪಟ್ಟಿಗಳನ್ನು: ತಯಾರಿಸಿ - ಸಲ್ಲಿಸಲು ಜಿಲ್ಲಾ 
ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು, 
ಕೊಡಗು ಜಿಲ್ಲೆ ಇವರಿಗೆ ಸೂಚಿಸಲಾಗಿದೆ. 
ಜಿಲ್ಲಾಧಿಕಾರಿಗಳಿಂದ ಅಂದಾಜು ಪಟ್ಟಿಗಳು ಬಂದ 
ನಂತರ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ 
ಕ್ರಮವಹಿಸಲಾಗುವುದು. 


ಡಿ. ದೇವರಾಜ ಅರಸು ಹಿಂದುಳಿದ 'ವರ್ಗಗಳ 
ಅಭಿವೃದ್ಧಿ ನಿಗಮದ ವತಿಯಿಂದ ಕೊಡಗು 
ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರಾದ 
ಮಡಿವಾಳ, ಸವಿತಾ, ಕುಂಬಾರ ಮುಂತಾದ 
ಹಿಂದುಳಿದ ವರ್ಗಗಳಿಗೆ ಸೇರಿದ 2000 
ಸಂತ್ರಸ್ನರಿಗೆ ವಿವಿಧ ಚಟುವಟಿಕೆಗಳನ್ನು 
ಕೈಗೊಳ್ಳಲು ರೂ.10.00 ಕೋಟಿಗಳ ವಿಶೇಷ 
ಪ್ಯಾಕೀಜ್‌ ಘೋಷಿಸಲಾಗಿದೆ. 


ಪ್ರಸಕ್ತ "ಆರ್ಥಿಕ ವರ್ಷದಲ್ಲಿ" " ಪ್ರ್‌ತಿ'ಡ. `ದಾವರಾಜ'ಆರಸು`ಹಿಂದುಳಿದ ವರ್ಗಗಳ 
ವಿಕೋಪದಿಂದ , ಆಗಿರುವ ಹಾನಿಯನ್ನು | ಅಭಿವೃದ್ಧಿ ನಿಗಮದ ವತಿಯಿಂದ ಕೊಡಗು 
ಸರಿಪಡಿಸಲು ಕೊಡಗು ಜಿಲ್ಲೆಗೆ ಎಷ್ಟು | ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಸಂತ್ರಸ್ತರಾದ 
ಹೆಚ್ಚುವರಿ ಅನುದಾನ ನೀಡಲಾಗಿದೆ; ಮಡಿವಾಳ, ಸವಿತಾ, ಕುಂಬಾರ ಮುಂತಾದ 


ಹಿಂದುಳಿದ: . ವರ್ಗಗಳಿಗೆ ಸೇರಿದ 2000| 
ಸಂತ್ರಸ್ತರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 
| ಅವರು ಕೈಗೊಳ್ಳುವ ಚಟುವಟಿಕೆಯನುಸಾರ 
ಗರಿಷ್ಠ ರೂ.50,000/- ಸಾಲ ಮತ್ತು" ಈ 


4 ಎಲ 


ಮೊತ್ತದಲ್ಲಿ ಶೇ.30ರಷ್ಟು ಗರಿಷ್ಠ TOT 
ಸಹಾಯಧನವನ್ನು ಮಂಜೂರು ಮಾಡಲು 
ಸರ್ಕಾರವು ರೂ.10.00ಕೋಟಿಗಳ ವಿಶೇಷ 
ಪ್ಯಾಕೇಜನ್ನು ಸರ್ಕಾರದ ಆದೇಶ : ಸಂಖ್ಯೆ: 
ಬಿಸಿಡಬ್ಬ್ಯೂ 958 ಬಿಎಂಎಸ್‌ 2018, ದಿನಾಂಕ: 
04-09- "2018ರಲ್ಲಿ ಮಂಜೂರು ಮಾಡಿದೆ. ಈ 
ಕಾರ್ಯಕ್ರಮದಲ್ಲಿಫಲಾನುಭವಿಗಳನ್ನು ಮೀಸಲಾತಿ 
ಅನುಪಾತ ಅನ್ವಯ ಆಯ್ಕೆ ಮಾಡ 
ಬೇಕಾಗಿರುತ್ತದೆ. ಜಿಲ್ಲಾಧಿಕಾರಿಗಳು, ಕೊಡಗು 
ಜಿಲ್ಲೆ ಇವರ ಅಧ್ಯಕ್ಷತೆ ಯಲ್ಲಿ ಫಲಾನುಭವಿಗಳನ್ನು 
ಆಯ್ಕೆ ಮಾಡಲು ಆಯ್ಕೆ ಸಮಿತಿಯನ್ನು 
ರಚಿಸಲಾಗಿರುತ್ತದೆ. ಫಲಾನುಭವಿ ಗಳ ಆಯ್ಕೆ 
ಪ್ರಕಿಯೆ ಪ್ರಗತಿ ಯಲ್ಲಿರುತ್ತದೆ. 


ಇ) |ಸೆದರಿ ಅನುದಾನದಿಂದ ಕೈಗೊಳ್ಳಲಿರುವ ಅನ್ನೆಯಿಸುವುದಿಲ್ಲ. 
.| ಕಾಮಗಾರಿಗಳು ಯಾವುವು? ಸ 
ಸಂ: ಹಿಂವಕ 1250 ಬಿಎಂಎಸ್‌ 2018 
C Wh | 
(ಸಿ.ಪುಟ್ಟರಂಗಶೆಟ್ಟಿ) 


ಹಿಂದುಳಿದ 'ವರ್ಗಗಳ ಕಲ್ಯಾಣ ಸಚಿವರು. 


